ವಿಧಾನ ಪರಿಷತ್ತು 


ಗುರುತಿಲ್ಲದ ಪಶ್ನೆ ಸಂಖೆ . [880 | 
ಮಾನ್ವ ಸದಸ್ಮರ ಹೆಸರು . ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ತ್ತರಿಸುವ ದಿನಾಂಕ . | 20.09.2021 
ರಿಸುವ ಸಚಿವರು " ಉನ್ನತ ಶಿಕ್ಷಣ, ಐಟಿ೩ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ 
ಇಲಾಖೆ ಸಚಿವರು 
ಪೆ - ಉತ್ತರ 


~ 


ಟಿ: ಮತ್ತು ಕಾಮೆಡ-ಕ ಪರೀಕ್ಷೆಗಳು 
ನಡೆಯುವ ಮೊದಲೇ ಹಾಗೂ ಈ -ಪರೀಕ್ಷೆಗಳ | 
ಫಲಿತಾಂಶ ಪ್ರಕಟಿಸುವ ಮೊದಲೇ | 
ಕಾಲೇಜುಗಳಲ್ಲಿ ಮ್ಯಾನೇಜ್‌ಮೆಂಟ್‌ ಸೀಟುಗಳನ್ನು 
ಹಂಚಿಕೆ ಮಾಡುತ್ತಿರುವುದು (pre booking) 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ, |," 
ಈ ರೀತಿ (pre booking) ಮಾಡಲು" 
ಅವಕಾಶವಿದೆಯೇ; (ಸಂಪೂರ್ಣ ವಿವರ 
ನೀಡುವುದು) 


ಕಾಲೇಜುಗಳಿಗೆ ಹಂಚಿಕೆ ಮಾಡಿರುವ . ಕರ್ನಾಟಕ ವೃತ್ತಿ ಶಿಕ್ಷಣ 'ಸಂಸ್ಥೆಗಳ(ಪವೇಶ ನಿಯಂತ್ರಣ 
ಮ್ಯಾನೇಜ್‌ಮೆಂಟ್‌ ಸೀಟುಗಳನ್ನು ಸಿ.ಇ.ಟಿ ಮತ್ತು ಮತ್ತು ಶುಲ್ಕ ನಿಗದಿ) ಅಧಿನಿಯಮ, 2006ರ ಪ್ರಕರಣ 
ಕಾಮೆಡ್‌-ಕೆ ಪರೀಕ್ಷೆಗಳ ಮೂಲಕ ತುಂಬಲು _ 
ಸರ್ಕಾರವು ರೂಪಿಸಿರುವ ಮಾರ್ಗಸೂಚಿಗಳೇನು; 
(ರಾಜ್ಯದಲ್ಲಿರುವ '. ಇಂಜಿನಿಯರಿಂಗ್‌ 
ಕಾಲೇಜುಗಳಿಗೆ ' ಸಿಇಟಿ/] ಇ ಕಾಮೆಡ್‌-ಕೆ/| ಸಮ್ಮತಾಭಿಪ್ರಾಯ ಒಪ್ಪಂದವನ್ನು ಮಾಡಲಾಗುತ್ತದೆ. ಅದರಂತೆ. 
ಮ್ಯಾನೇಜ್‌ಮೆಂಟ್‌ ಸೀಟುಗಳನ್ನು ಹಂಚಿಕೆ [ಜ್ಯ ಕೆಳಕಂಡಂತೆ ಸರ್ಕಾರ,  ಅನುದಾನಿತವಲ್ಲದ 
ಮಾಡಿರುವ ಸಂಪೂರ್ಣ ವಿವರ ಒದಗಿಸುವುದು) 


ಎ'ರನ್ನಯ ವೃತ್ತಿಪರ ಸೀಟು ಹಂಚಿಕೆಯಲ್ಲಿ ಪ್ರತಿ ವಷ್ಯವೂ 
ಸರ್ಕಾರ ಹಾಗೂ ಆಡಳಿತ ಮಂಡಳಿಯವರ ಮಧ್ಯೆ 


ಅಲ್ಪಸಂಖ್ಯಾತೇತರ ವ್ಯಕ್ತಿ ಶಿಕ್ಷಣ ಸಂಸ್ಥೆ(KUPECA) ಮತ್ತು 
ಅನುದಾನಿತವಲ್ಲದ':  ಅಲ್ಲಸಂಖ್ಯಾತ ವೃತ್ತಿ ಶಿಕ್ಷಣ 
ಸಂಸ್ಥೆ(KRLMPCA)NY ನಡುವೆ ಸೀಟು ಹಂಚಿಕೆಯನ್ನು ಈ 
ಕೆಳಕಂಡಂತೆ ನಿಗಧಿಪಡಿಸಲಾಗಿರುತ್ತದೆ. 


ಕ್ರಸಂ ಕಾಲೇಜುಗಳು ಸರ್ಕಾರಿ | ಕಾಮೆಡ್‌-ಕೆ/ | ಅಡಳಿತ | ಎನ್‌ಆರ್‌ಐ 
ಕೋಟಾ | ಅಲ್ಪಸಂಖ್ಯಾತ | ಮಂಡಳಿ | ಕೋಟಾ 
_ ಕೋಟಾ '| ಕೋಟಾ 

0 |ಸರ್ಕಾರಿ r 100% - 

02 | ಅನುದಾನಿತ 95% SN — 

0 [ಖಾಸಗಿ 45% 30% 10% 15% 
ಅಲ್ಲಸಂಖ್ಯಾತವಲ್ಲದ IN 

04 | ಖಾಸಗಿ 40% 30% 10% 20% 
ಅಲ್ಪಸಂಖ್ಯಾತ" 


ಇ) 


r ರ 
ಸಿ.ಇ.ಟಿ ಅಥವಾ ಕಾಮೆಡ್‌-ಕೆ ಪರೀಕ್ಷೆಗಳಲ್ಲಿ 


ತೆಗೆದ ರ್ಯಾಂಕ್‌. ಆಧಾರದ ಮೇಲೆ 
ಮ್ಯಾನೇಜ್‌ಮೆಂಟ್‌ ಸೀಟುಗಳನ್ನು ಹಂಚಿಕ 
ಮಾಡಲಾಗುವುದೇ ಅಥವಾ ಯಾವ ರೀತಿ 
ಹಂಚಿಕೆ ಮಾಡಲಾಗುವುದು; 'ನೀಟ್‌ ಪರೀಕ್ಷೆಯ 
ಮಾದರಿಯಲ್ಲಿಯೇ ಇಂಜಿನಿಯರಿಂಗ್‌ 
ಮ್ಯಾನೇಜ್‌ಮೆಂಟ್‌ ಸೀಟುಗಳನ್ನು ಹಂಚಿಕೆ 
ಮಾಡಲಾಗುವುದೇ; ಈ ಸಂಬಂಧ ಸರ್ಕಾರ 
ರೂಪಿಸುವ ಮಾರ್ಗಸೂಚಿಗಳೇನು? 


(ಸಂಪೂರ್ಣ ವಿವರ ನೀಡುವುದು) 


ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರವೇಶ ನಿಯಂತ್ರಣ ಮತ್ತು 


ಶುಲ್ಕ ನಿಗಧಿ) ಅಧಿನಿಯಮ 2006ರಲ್ಲಿ 


ಅವಕಾಶದಂತೆ ಆಡಳಿತ 'ಮಂಡಳಿ ಕೋಟಾ 


ನೀಡಿರುವ 
ಸೀಟುಗಳ 
ಪ್ರವೇಶಾತಿಗೆ ಸಂಬಂಧಿಸಿದಂತೆ ಸಿ.ಇಟಿ/ನಮೇಡ್‌-ಕಿ/ಇನ್ನಿತರೆ 
ಅರ್ಹತಾ ಪರೀಕ್ಷಿಗಳಲ್ಲಿ/ಕಾಲೇಜು. ಹಂತದಲ್ಲಿಯೇ ನಡೆಸುವ 
ಪ್ರವೇಶ ಪರೀಕ್ಷೆ ಮೂಲಕ ಸೀಟು ಹಂಚಿಕೆ" ಮಾಡಲಾಗುತ್ತದೆ. 


ಇಡಿ 197 ಟಿಇಸಿ 2021" 


(ಡಾ ಟನ್‌ ನಾರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐಟಿ೩ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 


' - ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ 


ಇಲಾಖೆ ಸಚಿವರು 


